ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1808 (2203) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ರಸ್ಸೆಗಳದುರಸ್ತಿ ಬಗ್ಗೆ 


(ಅ) ಬಿ.ಬಿ.ಎಂ.ಪಿ. ವ್ಯಾಪ್ತಿಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದು, ಇವುಗಳನ್ನು 
ದರಸ್ಥಿಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಆ) ಅನೇಕ ರಸ್ತೆಗಳಲ್ಲಿ ಗುಂಡಿಗಳಿದ್ದು ಟಾರ್‌ ಕೂಡ ಹೋಗಿದ್ದು ಮಣ್ಣಿನ ರಸ್ಲೆಯಂತೆ 
ರೂಪುಗೊಂಡಿದ್ದು ಮಳೆ ಬಂದಾಗ ತು೦ಬಾ ತೊಂದರೆಯಾಗುತ್ತಿದ್ದು ಅಂಥ ರಸ್ತೆಗಳನ್ನು 
ವಾರ್ಡ್‌ ಮಟ್ಟಿದಲ್ಲಿ ಗುರುತಿಸಿ ರಿಪೇರಿ/ದುರಸ್ಥಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುವುದೇ 


? 


